ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ನಗರ ಸ್ಲಳೀಯ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮೀಸಲಾತಿಯ ಕುರಿತು 
ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ (ನಾಮನಿರ್ದೇಶನ ಹೊಂದಿದವರು ):- 


936(1063) ಮಾನ್ಯ ಪೌರಾಡಳಿತ ಹಾಗೂ ತೋಟಿಗಾರಿಗೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿರುವ ನಗರಸಭೆ, ಪುರಸಭೆ ಮತ್ತು ಪಟ್ಟಿಣ ಪಂಚಾಯತಿಗಳ ಸಂಖ್ಯೆ ಎಷ್ಟು ಅವುಗಳಲ್ಲಿ 
ಚುನಾಯಿತ ಆಡಳಿತ ಮಂಡಳಿಯನ್ನು ಹೊಂದಿರುವ ಮತ್ತು ಆಡಳಿತಾಧಿಕಾರಿಯನ್ನು ಹೊಂದಿರುವ 
ಸ್ಥಳೀಯ ಸಂಸ್ಥೆಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು, ಸ್ಥಳೀಯ ಸಂಸ್ಥೆಯವಾರು ಮಾಹಿತಿಯನ್ನು 
ನೀಡುವುದು) 


(ಆ) ಕಳೆದ 2 ವರ್ಷಗಳಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಸ್ವಂತ ಆದಾಯವೆಷ್ಟು ; ಸರ್ಕಾರದ ವಿವಿಧ 
ಯೋಜನಯಡಿ ಬಿಡುಗಡೆಯಾದ ಅನುದಾನವೆಷ್ಟು ; ವೆಚ್ಚವಾದ ಅನುದಾನವೆಷ್ಟು; ಉಳಿಕೆಯಾದ 
ಅನುದಾನವೆಷ್ಟು; (ವರ್ಷವಾರು ಸ್ಥಳೀಯ ಸಂಸ್ಥೆವಾರು, ಯೋಜನಾವಾರು ಮಾಹಿತಿ ಒದಗಿಸುವುದು) 


(ಇ) ರಾಜ್ಯದಲ್ಲಿ ಸರ್ಕಾರದ ಅಸಹಾಯಕತೆ ಹಾಗೂ ನ್ಯಾಯಾಲಯದ ನಿರ್ಲಿಪ್ತತೆಯಿಂದ ಸ್ಥಳೀಯ 
ಸಂಸ್ಥೆಗಳಿಗೆ ಚುನಾವಣೆ ಜರುಗಿ 2 ವರ್ಷಗಳಾದರೂ ಸಹಾ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ 
ಎಮೀಸಾಲಾತಿಯ ನಿರ್ಧಾರವಾಗದೇ ಜನಪ್ರತಿನಿಧಿಗಳ ಆಡಳಿತ ಮಂಡಳಿಯಿಲ್ಲದೇ ಅಭಿವೃದ್ಧಿ 
ಕಾರ್ಯಗಳು ಕುಂಟಿತವಾಗಿ ಆಯಾ ಸ್ನ್ಲಳೀಯ ಸಂಸ್ಥೆಯ ವ್ಯಾಪ್ತಿಯ ಜನರು ತೊಂದರೆ 
ಅನುಭವಿಸುತ್ತಿರುವುದು ನಿಜವೇ ; ನ್ಯಾಯಾಲಯದಲ್ಲಿ ಪ್ರಕರಣದ ಇತ್ಯರ್ಥಕ್ಕೆ ಸರ್ಕಾರದ ಕ್ರಮವೇನು ? 


